ಕರ್ನಾಟಕ ವಿಧಾನ ಪರಿಷತ್ತು 


1479 


. ಚುಕ್ಕೆ ಗುರುತಿನ ಪ್ರಕ್ನೆ ಸಂಖ್ಯೆ 
02. ಸಡಸ್ಕರ ಹೆಸರು ಶ್ರೀ ಸಲೀಂ ಅಹಮದ್‌ 
(ಸ್ಥಳೀಯ -ಸಂಸ್ಥೆಗಳ ಕ್ಷೇತ್ರ 
03. ಉತ್ತರಿಸುವ ದಿನಾಂಕ 10.03.2022 
04. ಉತ್ತರಿಸುವ ಸಚಿವರು ಮಾನ್ಯ ಗೃಹ ಸಚಿವರು 

ಕ್ರಸಂ. ಪ್ರಕ್ನೆ ಉತ್ತರ 

ಅ) |ಗೃಡ ಇಲಾಖೆಯಲ್ಲಿ "ಹಾಲಿ ಇರುವ ಕರ್ನಾಟಕ ರಾಜ್ಯ ಜನಸಂಖ್ಯೆಯು 2011ರ 
ಸಿಬ್ಬಂದಿಗಳು ಪ್ರಸ್ತುತ ಇರುವ ಜನಸಂಖ್ಯೆಗೆ | ಜನಗಣತಿಯಂತೆ 6,10,95,297 ಇರುತ್ತದೆ ಹಾಗೂ 
ಅನುಗುಣವಾಗಿ ಇದೆಯೇ; ರಾಜ್ಯದಲ್ಲಿ ಮಂಜೂರಾಗಿರುವ ಪೊಲೀಸ್‌ ಅಧಿಕಾರಿ / 

ಸಿಬ್ಬಂದಿಗಳ ಸಂಖ್ಯೆ 1,05,864 ಗಳಿರುತ್ತದೆ. ಅಂದರೆ 
ರಾಜ್ಯದಲ್ಲಿರುವ ಜನಸಂಖ್ಯೆಗೆ ಪೊಲೀಸರ ಅನುಪಾತವು 
577 ಇರುತ್ತದೆ. 

ರಾಷ್ಟ್ರ ಮಟ್ಟದಲ್ಲಿ ಜನ ಸಂಖ್ಯೆ ಪೊಲೀಸ್‌ರ 
ಅನುಪಾತವು 568 ಇರುತ್ತದೆ. 

ಆ) [ಕಾನೂನು ಸುವ್ಯವಸ್ಥೆ "ಕಾಪಾಡಲು ಆಧುನಿಕ ಕಾನೊನು ಸುವ್ಯವಸ್ಥೆ ಕಾಪಾಡಲು"`ಆಧುನಿಕ 
ತಂತ್ರಜ್ಞಾನ ವ್ಯವಸ್ಥೆಯನ್ನು ಇಲಾಖೆಗೆ ತಂತ್ರಜ್ಞಾನ ವ್ಯವಸ್ಥೆಯನ್ನು ಪೊಲೀಸ್‌ ಇಲಾಖೆಯಲ್ಲಿ 
ಬಳಸಿಕೊಳ್ಳಲು ಸರ್ಕಾರಕ್ಕೆ ಇರುವ | ಬಳಸಲು ಸರ್ಕಾರವು ಈಗಾಗಲೇ ಹಲವಾರು ಕ್ರಮಗಳನ್ನು 
ಸಮಸ್ಯೆಗಳೇನು; ಕೈಗೊಂಡಿದೆ. 

ಈ ಕೆಳಕಂಡ ಅಂಶಗಳಿಂದಾಗಿ ಆಧುನಿಕ ತಂತ್ರಜ್ಞಾನ 
ಬಳಸಿಕೊಳ್ಳಲು ಇಲಾಖೆಗೆ ಯಾವುದೇ 
ಸಮಸ್ಯೆಗಳಿರುವುದಿಲ್ಲ. 


) ಕರ್ನಾಟಕ ರಾಜ್ಯಾದ್ಯಂತರ ಡಯಲ್‌-112 ಅತ್ಯಾಧುನಿಕ 
ಗಸ್ತು ವ್ಯವಸ್ಥೆಯನ್ನು ಹೊಯ್ದಳ ವಾಹನಗಳ ಮೂಲಕ 
ಬೆಂಗಳೂರಿನಲ್ಲಿ ಸ್ಥಾಪಿಸಿರುವ PSAP(Public Safety 
Answering Point ಮುಖಾಂತರ 24*7 ರಿಯಲ್‌ 
ಟೈಂ ಅಡಿಯಲ್ಲಿ ಸೇವೆಗಳನ್ನು ಸಲ್ಲಿಸಲಾಗುತ್ತಿದೆ. ನಗರ 
ಪ್ರದೇಶಗಳಲ್ಲಿ ಈಗಾಗಲೇ ಗಸ್ತು ವಾಹನಗಳು ಆಧುನಿಕ 
ತಂತ್ರಜ್ಞಾನ ವ್ಯವಸ್ಥೆ ಆಧಾರದ ಮೇಲೆ 20 ನಿಮಿಷಗಳ 
ಒಳೆಗಾಗಿ ಸಂಕಷ್ಟದಲ್ಲಿರುವ ಸಾರ್ವಜನಿಕ ದೂರುಗಳಿಗೆ 


ಸ್ಪಂದಿಸಲು ಅನುವು ಮಾಡಿಕೊಡಲಾಗಿದೆ. 
ಗ್ರಾಮಾಂತರ ಪ್ರದೇಶಗಳಲ್ಲಿ ಸರಾಸರಿ 40 
ನಿಮಿಷಗಳೊಳಗಾಗಿ ಸ್ಥಂದಿಸುತ್ತಿದ್ದು ಸದರಿ ಗಸ್ತು 


ವ್ಯವಸ್ಥೆಯನ್ನು ಇನ್ನಷ್ಟು -ಬಲವರ್ಧನೆ-ಗೊಳಿಸಲು-ಕ್ರಪು- 


ಜರುಗಿಸಲಾಗುವುದು. 

ಸೇಫ್‌ ಸಿಟಿ ಮತ್ತು ಸ್ಮಾರ್ಸ್‌ ಸಿಟಿ ಯೋಜನೆಯಡಿ 

ರಾಜ್ಯದ ವಿವಿಧ ನಗರಗಳಲ್ಲಿ ಸಿಸಿಟಿವಿ ಗಳನ್ನು 

ಮುಂದಿನ ವರ್ಷಗಳಲ್ಲಿ ಅಳವಡಿಸಿ ಸಾರ್ವಜನಿಕ 
ಪ್ರದೇಶಗಳಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು 
ಸುಧಾರಿಸಲಾಗುವುದು. 

3) ಪೊಲೀಸ್‌ ಗಣಕೀಕರಣ 
ಸಿ.ಸಿ.ಟಿ.ಎನ್‌.ಎಸ್‌ ಮತ್ತು 
ಯೋಜನೆಯಡಿಯಲ್ಲಿ ರಾಜ್ಯದ 
ಪೊಲೀಸ್‌ ಠಾಣೆಗಳನ್ನು ಗಣಕೀಕರಣ 
ಪೊಲೀಸ್‌ ಆಡಳಿತ ವ್ಯವಸ್ಥೆಯಲ್ಲಿ 
ತೆರಲಾಗಿದೆ. " 


2) 


ಯೋಜನೆಯನ್ನು 
ಐ.ಸಿ.ಜೆ.ಎಸ್‌ 
ಪ್ರತಿಯೊಂದು 
ಮಾಡಿ 
ಸುಧಾರಣೆ 


ಸ “2 


leu 
pl 
° 
he 


TT 


ಉತರ 


py 


3) ರಾಜ್ಯದಲ್ಲಿ ನ್ಯಾಯ `ವಿಜ್ಞಾನ ಪ್ರಯೋಗಾಲಯೆ'ಗಳನ್ನು 
ಬಲಗೊಳಿಸಿರುವುದಲ್ಲದೇ, ಹೊಸದಾಗಿ ಪ್ರಾದೇಶಿಕ | 
ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳನ್ನು ಹುಬ್ಬಳ್ಳಿ 
ಮತ್ತು ಬಳ್ಳಾರಿ ನಗರಗಳಲ್ಲಿ ಸ್ಥಾಪಿಸಲು ಸಹಮತಿ 
ನೀಡಿದೆ. 

ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಮತ್ತು 
ಸುವ್ಯವಸ್ಥೆ ಕಾಪಾಡಲು ವಿಶೇಷ. ಗಮನ ಹರಿಸಿ, ಆಧ್ಯತೆ 
ಮೇರೆಗೆ ಬೇರೆ ಬೇರೆ ಕಾರ್ಯ ಕ್ರಮಗಳನ್ನು 
ಕೈಗೊಂಡಿದ್ದು, ಅವುಗಳನ್ನು ಪ್ರತಿ ವರ್ಷವು 
ಯೋಜನೆಯಂತೆ ಮುಂದುವರೆಸಲಾಗುತ್ತಿದೆ. 


ಇ) ಗೃಹ ಇಲಾಖೆಯನ್ನು ನನಸಾದ ಮತ್ತ ನರಾಪಹಕ್ಸ್‌ ನರತಕವಾಗ ಸಪತ ತಾಯ 
ಸಿಬ್ಬಂದಿಯನ್ನು ನೇಮಕ ಮಾಡಲು ಸರ್ಕಾರ ಕೈಗೊಂಡು, ರಿಕ್ತ ಮತ್ತು ರಿಕ್ಷವಾಗಲಿರುವ ಹುದ್ದೆಗಳನ್ನು 
ಕೈಗೊಂಡಿರುವ ಕ ಕ್ರಮಗಳೇನು? ಗುರುತಿಸಿ ನೇಮಕಾತಿ ಮಾಡಲಾಗುತ್ತಿದೆ. ಅಲ್ಲದೇ ಕಳೆದ 6 

' ವರ್ಷಗಳಲ್ಲಿ ಪಿ.ಎಸ್‌.ಐ 3,365 ಮತ್ತು ಪೊಲೀಸ್‌ 
ಕಾನ್ಸ್‌ಟೇಬಲ್‌ 35,521 ಹುದ್ದೆಗಳನ್ನು ಭರ್ತಿ 
ಮಾಡಲಾಗಿರುತ್ತದೆ. 

HD/40/PPS/2022 

ES 
(ಆರಗ ಜ್ಞಾನೇಂದ್ರ” 


ಮಾನ್ಯ ಗೃಹ ಸಚಿವರು 


